ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 19 ನೇ ಮಾರ್ಚ್‌, 2020 


KREDL ಗುತ್ತಿಗೆ ನೌಕರರನ್ನು ಖಾಯಂಗೊಳಿಸುವ ಕುರಿತು 

ಶ್ರೀ ಆರ್‌. ಚೌಡರೆಡ್ಡಿ ತೂಷಲ್ಲಿ (ಪದವೀಧರರ ಕ್ಲೇತ್ರ)- 

ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ರಕರ ಕ್ಷೇತ್ರ - 

195 (1541+1540) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ (K್ಣಣEDL) ದಲ್ಲಿ ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ಮ್ಪಹಿಸುತ್ತಿದ್ದ 48 ನೌಕರರ ಪೈಕಿ ಎಷ್ಟು ನೌಕರರನ್ನು ಖಾಯಂಗೊಳಿಸಿ 
ಕಂಪನಿ ಸೇವೆಯಲ್ಲಿ ವಿಲೀನಗೊಳಿಸಲಾಯಿತು; 


(ಆ) ಈ ವಿಲೀನ ಪ್ರಕಿಯೆಯಿಂದ ಕೈಬಿಟ್ಟಿ ಉಳಿದ ಸಿಬ್ಬಂದಿಗಳನ್ನು ನಿಗಮದಲ್ಲಿ ವಿಲೀನಗೊಳಿಸಲು 
ಮಾನ್ಯ ಕರ್ನಾಟಿಕ ಉಚ್ನನ್ಯಾಯಾಲಯವು ಯಾವ ದಿನಾಂಕದಂದು ಆದೇಶ ಹೊರಡಿಸಿದೆ; 


(ಇ) ಮಾನ್ಯ ಕರ್ನಾಟಿಕ ಉಚ್ಚಿನ್ಯಾಯಲಯದ ಆದೇಶ ಪರಿಪಾಲಿಸಲು ಇರುವ ತೊಂದರೆಗಳೇನು; 


(ಈ) ಈ ಕುರಿತು ಕಾನೂನು ಇಲಾಖೆ ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಬಿವೃದ್ದಿ ನಿಗಮ 
ನಿಯಮಿತ (K್ಣEDL) ವು ಸರ್ಕಾರದ ಅಧೀನದಲ್ಲಿ ಬರುತ್ತದೆಂದು 2 ಸಲ ಅಬಿಪ್ರಾಯ ವ್ಯಕ್ತ ಪಡಿಸಿರುವುದು 
ನಿಜವೇ; 


(ಉ) ಹಾಗಿದ್ದಾಗ್ಯೂ, ಕೂಡ ಉದ್ದೇಶಪೂರ್ವಕವಾಗಿ ವಿಲೀನ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಲು 
ಕಾರಣಗಳೇನು; 


(ಊ) ಕೈಬಿಟ್ಟ ಉಳಿದ ಸಿಬ್ಬಂದಿಯನ್ನು ವಿಲೀನಗೊಳಿಸಲು ಸರ್ಕಾರ ಹಾಕಿಕೊಂಡ ಕಾಲಮಿತಿ 
ಯಾವುದು? 


